ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1811(2119) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಹೇಮಾವತಿ ಎಡದಂಡೆ ಮುಖ್ಯ ನಾಲೆ ಆಧುನೀಕರಣ ಕಾಮಗಾರಿಗಳ ಬಗ್ಗೆ 


(ಅ) ಹೇಮಾವತಿ ಎಡದಂಡೆ ಮುಖ್ಯನಾಲೆ ಆಧುನೀಕರಣ ಸರಪಳಿ 72.26 ಕಿ.ಮೀ ಬಿಂದ 
214.00 ಕಿ.ಮೀ ವರೆಗಿನ ನಾಲಾ ಅಭಿವೃದ್ಧಿ ಕಾಮಗಾರಿಯಡಿ ಅಂದಾಜು ಪಟ್ಟೆಯಂತೆ 
ಕೈಗೊಳ್ಳಬೇಕಾದ ಕಾಮಗಾರಿಗಳು ಯಾವುವು; ಗುತ್ತಿಗೆದಾರರು ಕೈಗೊಂಡಿರುವ ಕಾಮಗಾರಿಗಳು 
ಯಾವುವು; ಈ ಕಾಮಗಾರಿಗಳು ಯಾವ ಹಂತದಲ್ಲಿವೆ ; ಈ ಕಾಮಗಾರಿಗಳಿಗಾಗಿ ಮಂಜೂರಾದ 
ಹಾಗೂ ಬಿಡುಗಡೆಯಾಗಿರುವ ಅನುದಾನವೆಷ್ಟು ; ಇದರಲ್ಲಿ ಗುತ್ತಿಗೆದಾರರಿಗೆ ಬಿಡುಗಡೆ 
ಮಾಡಿರುವ ಅನುದಾನವೆಷ್ಟು; (ಕಾಮಗಾರಿವಾರು ವಿವರ ನೀಡುವುದು) 


(ಆ) ಈ ಕಾಮಗಾರಿಯ ಟೆಂಡರ್‌ ನಿಯಮಗಳಲ್ಲಿ ಬ್ಯಾಕ್‌ ಫಿಲ್ಲಿಂಗ್‌ಗೆ ಬಳಸಲು 
ನಿಗದಿಪಡಿಸಿರುವ ಗ್ರಾವೆಲ್‌ ಪ್ರಮಾಣವೆಷ್ಟು; ಲೀಡ್‌ ಪ್ರಮಾಣವೆಷ್ಟು; ಹಾರ್ಡ್‌ ರಾಕ್‌ 
ಪ್ರಮಾಣವೆಷ್ಟು; ಯು.ಸಿ.ಆರ್‌. ಪ್ರಮಾಣವೆಷ್ಟು; ಬಳಸಿರುವ ಗ್ರಾವೆಲ್‌ ಹಾರ್ಡ್‌ರಾಕ್‌, 
ಯು.ಸಿ.ಆರ್‌ ಪ್ರಮಾಣವೆಷ್ಟು ಮತ್ತು ಬ್ಯಾಕ್‌ ಫಿಲ್ಲಿಂಗ್‌ಗೆ ಬಳಸಿರುವ ಇತರೆ ಸಾಮಾಗಿಗಳ 
ಪ್ರಮಾಣವೇನು ; (ಸಂಪೂರ್ಣ ವಿವರ ನೀಡುವುದು) 


(ಇ) ಈ ಕಾಮಗಾರಿಯ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೂಡುವ ಸಲುವಾಗಿ ಅನಗತ್ಯವಾಗಿ 
ಜಲ್ಲಿ ಮರಳು ಮತ್ತು ಮಣ್ನಿನ ಲೀಡ್‌ ಪ್ರಮಾಣವನ್ನು ಹೆಚ್ಚಳ ಮಾಡಿ, ಸರ್ಕಾರಕ್ಕೆ ನಷ್ಟ 
ಉಂಟುಮಾಡಿರುವ ಮತ್ತು ಕಾಮಗಾರಿಗಳನ್ನು ಪೂರ್ಣಗೊಳಿಸದೇ ಇದ್ದರೂ ಕೂಡ 
ಕಾಮಗಾರಿಗಳನ್ನು ಮಾಡಲಾಗಿದೆ ಎಂದು ದಾಖಲೆಗಳನ್ನು ಸೃಷ್ಠಿಸಿ ಗುತ್ತಿಗೆದಾರರಿಗೆ ಬಿಲ್‌ 
ಪಾವತಿ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಅಲ್ಲದೆ, ಈ ಕಾಮಗಾರಿಗಳು ಸಂಪೂರ್ಣ ಕಳಪೆ ಮಟ್ಟಿದಿಂದ ಕೂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ ಸಂಬಂಧ ಕೈಗೊಂಡಿರುವ ಕ್ರಮಗಳೇನು? 


